ಇಎರ್ಚಿ. ಎಸ್‌. ಗೋಪಾಲರಾವ್‌ 


ಕೆಲವು ಶಾಸನಗಳ ಸಾಮಾನ್ಯರು 


ಕೆಲವು ಅಪ್ರಕಟಿತ ಶಾಸನಗಳನ್ನು ಪ್ರಕಟಿಸುವ 
ಸಂದರ್ಭದಲ್ಲಿ "ಇದು ಅಂತಹ ಮುಖ್ಯ ಶಾಸನವಲ್ಲ. 
ಇದರ ಪ್ರಕಟಣೆಯಿಂದ ಯಾವ ವಿಷಯಕ್ಕೆ, ಯಾವ 
ಅಧ್ಯಯನಕ್ಕೆ ನೆರವು ದೊರೆಯಬಹುದು ? ಇದರಲ್ಲಿ 
ಹೊಸ ವಿಷಯವೇನಿದೆ ?'- -ಇತ್ಯಾದಿ ಪ್ರಶ್ನೆ, ಸಂದೇಹ 
ಗಳು ನಮ್ಮ ಹಿರಿಯ ವಿದ್ವಾಂಸರನ್ನು ಕಾಡಿದ್ದಿದ್ದರೆ 
ಎಷ್ಟೋ ಶಾಸನಗಳು, ಆದರಲ್ಲೂ ಬಹಳ ಭಾಗ ಶಿಥಿಲ 
ವಾಗಿರುವ ಶಾಸನಗಳು ಪ್ರಕಟವಾಗುತ್ತಿರಲಿಲ್ಲ. 


ಶಾಸನಗಳ ಅಧ್ಯಯನವನ್ನು ೦. ಶಾಸನಗಳ 
ಪರಿವೀಕ್ಷಣೆ ಮತ್ತು ೨. ಶಾಸನಗಳ ವಿಶ್ಲೇಷಣೆ ಎಂದು 
ಎರಡು ಸ್ತರಗಳಲ್ಲಿ ವಿದ್ವಾಂಸರು ಗುರುತಿಸುತ್ತಾರೆ. 
ಶಾಸನಗಳ ೩ ಪರಿವೀಕ್ಷಣೆ ಣೆಯ ಕಾರ್ಯ-ಆಂದರೆ ಶಾಸನಗಳ 
ಸಂಪಾದನೆ ಮತ್ತು ಪ್ರಕಟಣೆಯ ಕಾರ್ಯ ಅಗಾಧ 
ವಾಗಿಯೇ ಆಗಿದೆ. ಈ ನಿಟ್ಟಿನಲ್ಲಿ ಅನೇಕ ವಿದ್ವಾಂಸರು 
ಸಂಬಂಧಿಸಿದ ಇಲಾಖೆಗಳು, ಸಂಘ-ಸಂಸ್ಥೆ ಗಳು ವ್ಯಾಪಕ 
ವಾಗಿ ಕಾರ್ಯ ಸಾಧಿಸಿ, ಸಂಶೋಧಕರಿಗೆ ಸಾಕಷ್ಟು 
ಆಹಾರ ದೊಳಿತಿದೆ. ಷ್ಟಾದರೂ ಅನೇಕ ಶಾಸನಗಳು 
ಬೆಳಕಿಗೆ ಬಾರದೆ ಉಳಿದಿವೆ. 


ಶಾಸನಗಳ ಸಂಶೋಧನೆ ಮತ್ತು ಆಧ್ಯಯನಗಳು 
ಕೇವಲ ರಾಜವಂಶಗಳ ಇತಿಹಾಸಕ್ಕೆ ಮಿತಿಗೊಂಡಿದ್ದ ಕಾಲ 
ವೊಂದಿತ್ತು.. ಆದರೆ ಈಗ ಸಂದರ್ಭ ಬದಲಾಗಿದೆ. 
ಹಲವಾರು ಭಿನ್ನಾಭಿಪ್ರಾಯಗಳಿದ್ದ ರೂ ರಾಜವಂಶಗಳ 


ಇತಿಹಾಸಕ್ಕೆ ಒಂದು ರೂಪು ದೊರೆ 
ತಿದೆ,. ಅನೇಕ ಗ್ರಂಥಗಳು ಪ್ರಕಟವಾಗಿವೆ. ರಾಜಕೀಯ 
ಇತಿಹಾಸ ಪಡೆದಷ್ಟು ಪ್ರಾಶಸ್ತ ,ವನ್ನು ಸಾಮಾಜಿಕ. 
ಸಾಂಸ್ಕೃತಿಕ, ಆರ್ಥಿಕ ಇತಿಹಾಸಗಳು ಪಡೆಯಲಿಲ್ಲ: ಶಾಸನ 


ಗಳ ಅಧ್ಯಯನ ಸಮಗ್ರವಾಗಬೇಕಾದರೆ ಈಎಸ್ಟಾ ನಿಟ್ಟಿನ 
ಅಧ್ಯಯನ ನಡೆಯಬೇಕು. ಆ ಸಂದರ್ಭದಲ್ಲಿ ಜನ 
ಸಾಮಾನ್ಯರನ್ನು ಕುರಿತಿರುವ ಶಾಸನಗಳು ಮಹತ್ವಪೂರ್ಣ 

ಸ್ಥಾನವನ್ನು ಪಡೆಯುತ್ತವೆ. ಎಂತಹ ಹರಣದಾಸ॥ 


ಆವು ಅಧ್ಯಯನದ ವ್ಯಾಪ್ತಿ ಯಿಂದ ಹೊರಗುಳಿಯು 


ಡಾ| ಎಂ. ಚಿದಾನಂದಮೂರ್ತಿಯವರು ತಮ್ಮ 
ಸಂಶೋಧನ ನಿಬಂಧದ ಆರಂಭದಲ್ಲೇ "ಒಂದು ನಾಡು 
ತ ಆಳಿದ ರಾಜ ಅಲ್ಲ : ಅಲ್ಲಿ ಬದುಕಿದ: 

ಜನ, ಹೀಗೆ ಬದುಕಿದ ಜನದ ಒಂದು ಗಣನೀಯವಾದ 
ಭಾಗ ಆ ನಾಡನ್ಶೂ ತ ರಾಜ ಸಮೂಹ. ಒಂದು 
ದೇಶದ ನಿಜವಾದ ಇತಿ 


ಹಾಸ' ಎಂಬ ಭತ ನ್ನು  ಚಸರನ್ನು ರೈ. 


ಹೊಯ್ಸಳ ಅರಸನಾದ ಮೂರನೆಯ ಬಲ್ಲಾಳ: 
ನಮಗೆ ಎಷ್ಟು ಮುಖ್ಯವೋ, ಅವನ ಸಾಮಂತರಾದ. 
ಕುಕ್ಕಲನಾ ಡಮಯಿಲೆಯ ನಾಯಕ, ಚೆಂನೆಯ ನಾಯಕ 
ಕಿತ್ತನೆಲೆಯ ಪ್ರಮುಖ ಕುಟುಂಬದವಾಗಿದ್ದ ಹೊನ್ನಗವುಡ 
ಟೂ ಅಷ್ಟೇ ಮುಖ್ಯ ಆಗಬೇಕು.2. 


ಮತ್ತು ಅವನ ಮಕ್ಕಳೂ ಅಷ್ಟೇ 
ಇಂ ಇ | 


].. ಡಾ| ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃ ಶಿಕ ಅಧ್ಯಯನ, ಪ್ರ. ೧ 


2. ಎ.ಕ್ಟ 12್ಭ, ಬೆಂಗಳೂರು ೧೧೦, ಕ್ರಿ. ಶ. ೧೨೯೨ 


೪೬೦ 


ನ್‌ ೨ 


ಇತಿಹಾಸ ದರ್ಶನ 


ನ 

ಟು 

1 

ತ್ತ 

ಇ 

ಲ. 

ತ್ರ 

೧ 

೧9 
3೨ 


ದ್ದರೆ ಸಾಂಸ್ಕತಿಕ ಅಧ್ಯಯನವು ಪೂ 


“ಉಳ್ಳವರು' ಶಿವಾಲಯವ ಮಾಡುವುದು ಹಿರಿ 
ದೇವಾಲಯದ ನಿರ್ಮಾಣದ ಹಿನ್ನೆಲೆ 
ಯಲ್ಲಿ ಯಾವ ಕಾರಣವೇ ಇದ್ದರೂ ಚಕ್ರವರ್ತಿಗಳು, 


ಮಾಂಡಲಿಕರು, ಪ್ರಧಾನಿಗಳು, ಸೇನಾಧಿಪತಿಗಳು ದೇವಾ 


ಬ. ಅವರ ಅಧಿಕಾರ ಬಲದಿಂದ ಜನಬಲವೂ ಒದ 

ತ್ತಿತ್ತು. ಆದರೆ ತಲೆಯನ್ನು ತೊಳೆಯದ ಅನ್ನವನ್ನು 
ಣ್ಣದ ವೀರವ್ರತವನ್ನು ಕೈಗೊಂಡು ದೇವಾಲಯ ನಿರ್ಮಿ 
ಸಿದ ಬಮ್ಮಣತಿ, ಭಿಕ್ಷಾವೃತ್ತಿಯಿಂದ ಇಟ್ಟಿಗೆಯ ದೇವಾ 
ಲಯವನ್ನು ಕೆಡವಿಸಿ, ಕಲ್ಲಿನಲ್ಲಿ ಪ್ರನರ್ನಿರ್ಮಾಣ ಮಾಡಿ 
ಸಿದ ಲಿಂಗಶಿವಜೀಯ,4 ಆವನಿಯ ಸ್ಥಾನವನ್ನು 
ನಾಲ್ವತ್ತು ವರ್ಷ ಆಳಿ ಐವತ್ತು ದೇಗುಲಗಳನ್ನೂ ಮತ್ತು 
ಎರಡು ಹಿರಿಯ ಕೆರೆಗಳನ್ನೂ ಕಟ್ಟಿಸಿದ ತ್ರಿಭುವನಕರ್ತಾರ 
ದೇವ,5 ಭಿಕ್ಷಾವೃತ್ತಿಯನ್ನು ಮಾಡಿ ರಂಗನಾಥಸ್ವಾಮಿಗೆ 
ದೀಪಮಾಲೆಯ ಕಂಬವನ್ನು ಸಮರ್ಪಿಸಿದ ರಂಗಾಪುರದ 
ಪರದೇಶಪ್ಪ,6 ಮಲ್ಲಿಕಾರ್ಜುನ ದೇವರನ್ನು ಮಾಡಿಸಿದ 
ಪೂಜಾರಿ ಸಿಂಗಣ,? ಆ ದೇವರಿಗೆ ಹಿರವೂರು ಬಾಡವನ್ನು 
ಧರ್ಮವಾಗಿ ನೀಡಿದ ಮಾಲಗಾಜ ಕೊತ್ತಳಿ ತಳೆವರು, 
ಯಜಮಾನ ಮಾಡಿಸುತ್ತಿದ್ದ ಬಸದಿಯನ್ನು ಪೂರ್ಣ 
ಮಾಡಿಸಿದ ಬಾಣಸಿ ಜಕ್ಕಯ್ಯ* ಇವರುಗಳು ಯಾವ 
ಕಾಂಡಲಿಕ ಆಥವಾ ಅಧಿಕಾರಿಗಳಿಗಿಂತಲೂ 
ಇಂತಹ ಸಾಮಾನ್ಯರೇ 
೦ಸ್ಕೃತಿಯ ಸೊಡರುಗಳಾಗಿ ಶೋಜಭಿಸುತ್ತಾರೆ. 


ಜ್ರ 
ಈ ಗುಂಪಿಗೆ ಪರದೇಸಿತನದಲಿ ಇದ 


3. ಅದೇ, 2೭1, ಹೊಳಲೈರೆ ೬೮, ಕ್ರಿ.ಶ, ೧೧೨೬ 
4 ಅದೆ ಮೊಳಕಾಲ್ಮೂರು ೨ಶ್ರಿ ಕ್ರಿ.ಶ. ೯೬೨ 
5 ೬ 

6 

7 

$ 

9 
10 


ತನ್ನ ತಂದೆ ಕಟ್ಟಿಸಿದ ಹನುಮಂತದೇವರ ಗುಡಿಗೆ “ಕಟು: 
ಪಂಜರವ' ಮಾಡಿಸಿದ ಕಂಗಾಳದೇವನೂ ಸೇರುತ್ತಾನೆ. 

ಕ್ರಿ, ಶ್ಕ ೧೧೬೦ ರಿಂದ ೧೧೭೭ರ ವರೆಗಿನ ನಾಲ್ಕು 
ಶಾಸನಗಳ ಮೂಲಕ ತಿಳಿದುಬರುವ ಸತ್ಯಾನಂದಸ್ವಾಮಿ 
ಗಳ ಮಗ ನೀಲಕಂಠದೇವರು. ಮಳೂರಿನ ಸಾಂಸ್ಕೃತಿಕ 
ಇತಿಹಾಸದ ಸಂದರ್ಭದಲ್ಲಿ ಪ್ರಮುಖನಾಗಿದ್ದಾನೆ. “ಶ್ರೀ 
ಮಲವೂರಾನ ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲ” 
ದಲ್ಲಿ ನೀಲಕಂಠದೇವರಿಗೆ ವಿಶಿಷ್ಟ ಸ್ಥಾನವಿದ್ದ ವಿಷಯ. 
ಶಾಸನಗಳಿಂದ ತಿಳಿದು ಬರುತ್ತದೆ. ಅಪ್ರಮೇಯ 
ಸ್ವಾಮಿಯ ಆಲಯಕ್ಕೆ ಸಂಬಂಧಿಸಿದಂತೆ, ಅಲ್ಲಿನ ಕೆರೆಯ: 
ದುರಸ್ತಿಗೆ ಸಂಬಂಧಿಸಿದಂತೆ ನೀಲಕಂಠದೇವರ ಉಲ್ಲೇಖ 
ವಿದೆ10 . ಅಪ್ರಮೇಯಸ್ವಾಮಿಯ ಆಲಯದಿಂದ. 
ಯಾರೋ ಕಳ್ಳರು, ಹುದುಗಿಸಿಟ್ಟಿದ್ದ ದೇವರ ಆಭರಣ 
ಗಳನ್ನು ಕದ್ದು ಒಯ್ಯಲಾಗಿ, ನೀಲಕಂಠದೇವರು ಅದೇ 
ರೀತಿಯ ಆಭರಣಗಳನ್ನು ಮಾಡಿಸಿಕೊಟ್ಟಿದ್ದನು. ಅದಕ್ಕೆ 
ತಗುಲಿದ ಖರ್ಚನ್ನು ಮಹಾಜನರು ಹಿಂದಕ್ಕೆ ಕೊಟ್ಟಾಗ 
ನೀಲಕಂಠದೇವರು ಬಂದ ಹಣವನ್ನು ಬೇರೆ ಕಾರ್ಯ 
ಗಳಿಗೆ ವಿನಿಯೋಗಿಸಿದನು. 


ದೇವಾಲಯದ ಆಭರಣಗಳನ್ನು ಕದಿಯುವ ಮಾತಿ 
ರಲ್ಲಿ. ದೇವಾಲಯವನ್ನೇ ಒತ್ತೆಯಿಡುತ್ತಿದ್ದ ವಿಷಯ. 
ಗಳನ್ನೂ ಶಾಸನಗಳಿಂದ ತಿಳಿಯಬಹುದು. ಗೊರೂರಿನ. 
ವಾಸುದೇವರ ಕ್ಷೇತ್ರವನ್ನು ಹಿಂದಿನ ನಂಬಿಯಾರರು ಒತ್ತೆ 


ಣೆ 
ಯಿಟ್ಟಿದ್ದರು. ಆದನ್ನು ಪೆಣ್ಣಕ್ಕ ಎಂಬುವವಳು ಹೊನ್ನ 


ಕೊಟ್ಟು ಬಿಡಿಸಿ ದಿನನಿತ್ನ ಪ್ರಸಾದ 
ಲ) ಶಿ ಬು 
ಇನ್ನು ಮೇಲೆ “ನಂಬಿಯರು ಆ 


ಪ್‌ 
| ೨ ಹ ವಾಪಿ ವು 
ನಾದಡೆ ರಾಜದ್ರೋಹಿ, ಸಮೆಯದ್ರೋಹಿ, ಹದಿನೆಂಟು. 


೧೬೧ 


ಸಮಯಕೂ ಹೊಜಗು ಆ ಕ್ಷೇತ್ರಗಳನ್ನು ವೊತ್ತೆ ಹಿಡಿದ 
ವರೂ ರಾಜದ್ರೋಹಿ ಸಮೆಯದ್ರೋಹಿಗಳು ಹದಿನೆಂಟು 
ಸಮಯಕೂ ಹೊಜಅಗು ಆ ನಂಬಿಯರು ದೇವರ ಶ್ರೀ 
ಕಾರ್ಯ್ಯವನೂ ನಡಸಿ...'11 ಎಂಬ ನಿಬಂಧನೆ ಹಾಕು 
ತ್ತಾಳೆ,  ನಂಬಿಯರು ದೇವಾಲಯವನ್ನು ಒತ್ತೆ ಇಟ್ಟಿ 
ದ್ಹೇಕೆ. ಎಂಬುದನ್ನು ಶಾಸನ ತಿಳಿಸುವುದಿಲ್ಲ. ಆದರೆ 


ದೇವಾಲಯವನ್ನು ಏತ್ತೆಯಿಂದ ಬಿಡಿಸಿದ ಪೆಣ್ಣಕ್ಕ 
ಮಾನ್ಕಳಾಗಿದ್ದಾಳೆ. 


ಮಹಾಜನಗಳಿಗೂ ಸ್ಥಾನಾಚಾರ್ಯರಿಗೂ ನಡೆದ 
ಭೂವಿವಾದದ ವಿವರಗಳನ್ನು ಶಾಸನಗಳು ದಾಖಲಿಸಿವೆ. 
ಅರಸೀಕೆರೆ ತಾಲ್ಲೂಕಿನ ಕಣಿಕಟ್ಟೆಯ ಕ್ರಿ. ಶ.. ೧೨೧೫ರ 
ಒಂದು ಶಾಸನದಲ್ಲಿ "ಕಳಿಕಟ್ಟೆಯ ಅಶೇಷ ಮಹಾಜನಂಗ 
ಗಳು' ಮತ್ತು “ಅಲ್ಲಿಯ ಸ್ಥಾನಾಚಾಯ 
ಗುರುಗಳ ನಾಲ್ವರು ಮಕ್ಕಳು' ಮತ್ತು ಮತ್ತೊಬ್ಬ ವ್ಯಕ್ತಿ 
ಐಕಮತಶ್ಯದಿಂದ “ಕಮಟಿ ಕೀಶ್ವರ ದೇವಸ್ಥಾನದ ಭೂಮಿಯಲ್ಲಿ 
ಕುಂದುಂಟೆಂದು ವಿವಾದಕ್ಕೆ ತೊಡಗುತ್ತಾರೆ. ಆಗ "ಆ 
ಸ್ಥಳದ ಪ್ರಜೆಗಳೂಂ ಆ ಪೊನ್ನಚ್ಚ ಸೆಟ್ಟಿಯರೂಂ ಆ ಗವು 
ಡುಗಳೂಂ ಚಮಗಾವೆಯವರೂಂ ನೆರೆದು ಆ ಸ್ಥಳವ 
ನೋಡಿ ಅನಾದಿ ತೊಡಗಿ ದೇವದಾನವಲ್ಲ ಎಂದು ತಿಳಿದು 
ನೋಡಿ ಯಿದನು ನೀವು ವಿವಾದಿಸುಹ ಮರಿಯಾದೆ ಅಲ್ಲ 
ಎಂದು ಆ ಸೆಟ್ಟಿಯರೂಂ ಆ ಗವುಡುಗಳೂಂ ಆ ವೂರ 
ಪ್ರಜೆಗಳೂಂ ಆ ಚಮಗಾವೆಯವರೂಂ ಆ ಸ್ಥಾನಿಕರಿಗೆ 
ಹೇಳ(ಲಾಗಿ) ಆ ಸ್ಥಾನಿಕರು ವೊಡಂಬಟ್ಟು ವಿವಾದವ 
ಮಾಡೆವು ಈ ದಿನಂ ಮೊದಲಾಗಿ ತಂಮ ಎಲ್ಲಾ ಸ್ಥಾನಂ 
ಗಳ ಭೂಮಿಯಲಿ ಅನಾದಿ ತೊಡಗಿ ನಾವು ಭೋಗಿಸುವ 
ಭೂಮಿ ಎಂಮುದು ಅಗ್ರಹಾರವಾದಂದು ತೊಡಗಿ ಮಹಾ 
ಜನಂಗಳು ಭೋಗಿಸುವ : ಭೂಮಿ ಮಹಾಜನಂಗಳದು 
ಎವಗೆಯುಂ ಮಹಾಜನಂಗಳಿಗೆವುಂ ಭೂಮಿ ವಷಯ 
ವಾಗಿ ಹಳ್ಳಿ ಹಿರಿಯೂರಲು ಕಾವಣಕರವಿಲ್ಲೆಂದು ಆ 
ಮಹಾಜನಂಗಳಿಗೆ ಆಸ ಸ್ಥಾನಿಕರು ಕೊಟ್ಟ ವೋಲೆ'-.12 ಈ 
ಒಪ್ಪಂದಕ್ಕೆ ಹಲವಾರು ಸಾಕ್ಷಿಗಳಿದ್ದಾರೆ ರೆ 


11 ಅದೇ, ೫, ಹಾಸನ ೧೭೮ ಬ 
12 ಅದೆ ಅರಸೀಕೆರೆ ೪೯, ಕ್ರಿ.ಶ.೧೨ 
13 ಅದೇ, ೫, ಬೇಲೂರು ೧೨೮, ತ 
14 ಅದೇ, 711, ಸೊರಬ ೪೭೯, ಫ್ರಿ 


2೬೨ 


ದೇವಾಲಯದ ಭೂಮಿಯ ಬಗೆಗೆ ವಿವಾದವಿರು 
ತ್ರಿದ್ದು ಅದು ಪರಸ್ಪರ ಬಗೆಹರಿಯುತ್ತಿದ್ದ ರೀತಿಗೆ ಈ 
ಶಾಸನವು ಒಂದು ಒಳ್ಳೆ ಯ ಉದಾಹರಣೆಯಾಗಿದೆ. 


ಕ್ರಿ.ಶ. ೧೬೩೮ರ ಬಸ್ತಿಹಳ್ಳಿಯ ಒಂದು ಶಾಸನವು 
ನ ಹಾಗೂ ಶೈ ವ ಮತಗಳ ದ್ವೇಷ ಪರಿಸ್ಥಿತಿ ಮತ್ತು 


ಜೆನ 

ಬ್ರ 

ಅದನ್ನು ನಿವಾರಿಸಲ ಮಹಾಮಹತ್ತು ಮಾಡಿದ 
ತೀರ್ಮಾನಗಳ ಖಾ ತಿಳಿಸುತ್ತದೆ. “ವೈಷ್ಣವ ಮತಾ 
ವಾರ್ದ್ಧಿ ಪ್ರವರ್ದ್ವಮಾನ....ವೇಂ ಕಟಾದ್ದಿ, "ನಾಯಕರು 


ಪ್ರತಿಪಾಲಿಸುತ್ತಿರುವಾಗ ಹಳೆಯ 
ಬೀಡ ವೀರವಿಜಯ ಪ ರ್ಶ್ವನಾಥಸ್ವಾಮಿಯ ಬಸದಿಯ 
ಕಂಬಗಳಿಗೆ ಹುಚ್ಚಪ್ಪದೇವರು ಲಿಂಗಮುದ್ರೆಯ ಹಾಕ 
ಲಾಗಿ ಆ ಲಿಂಗಮುದ್ರೆಯನು ವಿಜಯಪ್ಪನು ತೊಡೆದು 
ತ ನಶುದ್ಧ ಶಿವಾಚಾರ ಸಂಪನ್ನರಾದ ಮಹಾಮಹತ್ತಿ 
ನವರು ಬೇಲೂರ ರಾಜ್ಯದ ಜೈನ ಸೆಟ್ಟಿಗಳ ಬಿಂನಹ ಕೇಳಿ 
ಸಮಸ್ತರೂ ಮಹಾಮತ್ತಿ ನ ಅಭಿಪ್ರಾಯದೊಡನೆ ಏಕಸ್ಮ 
ರಾಗಿ ಅವರವರ ಧರ್ಮದ ರೀತ್ಯಾ ಪೂಜೆ- ಪ್ರನಸ್ಕಾ ೧1೨ 
ಮುಂದುವರಿಸಿಕೊಂಡು ಹೋಗುವಂತೆ ಕಟ್ಟುಮಾಡಿ ಜೈನ 
ಮತ್ತು ಶೈವರ ಸಂಬಂಧವನ್ನು ,ಹಾರ್ದಿಕಗೊಳಿಸಿದರು 
ಜೈನಧರ್ಮಕ್ಕೆ ಆವನೋರ್ವನು ಎಫ್ನವ ಮಾಡಿದಡೆ 
ಆತನು ತಂದು ಮಹಾಮಹತ್ತ ಪದವ ಕೂಡಿದವನಲ್ಲ 
ಶಿವದ್ರೋಹಿ ಜಂಗಮದ್ರೋಹಿ ವಿಭೂತಿ ರುದ್ಬಾಕ್ಷಿಗೆ 
ತಪ್ಪಿದವರು..'13 ಎಂದು ಸಮಸ್ವರೂ ಎಚ್ಚ ೈರಿಸಿದ್ದಾರೆ. 
ಇಂತಹ ಶಾಸನಗಳು ಜನಸಾಮಾನ್ಯ ರಿಗಿದ್ದ ಸರ್ವಭರ್ಷ 
ಸಮನ್ವಯ ಮನೋಭಾವವನ್ನು "ವ್ಯಕ್ತಪ ಪ 
ಯುದ್ಧ, ಪೆ ಜ್‌ ಊರಳಿವು. ಗೋ 
ಗ್ರಹಣ ಮುಂತಾದ ಸಂದರ್ಭಗಳಲ್ಲಿ ಮಡಿದು ವೀರರಾದ 
ವರ, ಉಲ್ಲೇಖ ಮಾಡುವ ಶಾಸನಗಳ ಸಂಖ್ಯೆ ಕಡಿಮೆ 
ಯೇನಲ್ಲ. ತಾಲೂಕಿನ ಹೆಚ್ಚೆ ಗ್ರಾಮದ ಕ್ರಿ.ಶ. 
ರ೯೧ರ ಒಂದು ಶಾಸನವು "ಸಾನ್ತಿವರ್ಮ್ಮನು ಹೆಚಕಿಸೆ 
ಆಳುತ್ತಿದ್ದಾಗ, ಅವನಿಗೆ ಪುತ್ರಲಾಭವಾಮದ 
ಬಲಿ. ಮಾಡಿಕೊಂಡ 


ಆತ 

ಆತ್ಮ? 
ಹಾ ೨,೦ 7ತೆ ತ 
ವಿಷಯವನ್ನು ಪ್ರಸ್ತಾಪಿಸಿದೆ.14 ಇಲ್ಲಿ "ಆ ತ್ಮಿಲಿ'ಗೆ ಕೇವಲ 


ದ ಜಲ್ಲಿ 
ಡಿಸುತ್ತವೆ. 


ಸೊರಬ 


ಇತಿಹಾಸ ದರ್ಶನ 


ಇಜನಿಷ್ಠೆ ಮಾತ್ರ ಕಾರಣವಾಗಿದೆ. ಒಡೆಯನಿಗೆ 
ಪ್ರತ್ರೋಶ್ಸವವಾದುದಕ್ಕೆ “ಅತ್ಮಬಲಿ' ಮಾಡಿಕೊಂಡ 
ನ ಗು ಇ (3 

“ಕಟಿಕ' ಬಹುಮಾನ್ಕನಾಗಿದ್ದಾ ನೆ 


ಗಂಡನು ಮೃತನಾದಾಗ ಸಹಗಮನಮಾಡಿ ಮಹಾ 
ಸತಿಯಾದವರ ಉಲ್ಲೇಖ ಅಪರೂಪವೇನಲ್ಲ. ಸೊರಬ 
ತಾಲ್ಲೂಕಿನ ದೂಗೂರು ಗ್ರಾಮದ ಕ್ರಿ.ಶ. ೧೩೮೮ರ 
ಒಂದು ಮಾಸ್ತಿಕಲ್ಲಿನಲ್ಲಿ ಉಲ್ಲೇಖವಾಗಿರುವ ಶಾಸನದ 
ಪ್ರಕಾರ “ಕೋವಿಕಾಣ ದೇವೆಯ ನ ನಯ್ಯನಿಗೆ' ಸರ್ಪ ೦ಘ್ಭ್ರ 
ವಾದಲ್ಲಿ ಆತನ ಸತಿ ಮುದ್ದೊನಕೆ ಕೆತಿ ಮಹಾಸತಿಯಾಗಿ 


ವೈಕುಂಠ ಪ್ರಾಪ್ತಳಾದಳು.15 


ತುಮಕೂರು ಜಿಲ್ಲೆಯ ದಂಡಿನಶಿವರದ ಸಮೀಪ 
ಅರಕೆರೆಯ ಮುತ್ತಿನ ಅಮ್ಮನ ದೇವಾಲಯದ ಬಳಿಯ 
ಒಂದು ವೀರಗಲ್ಲಿನ ಶಾಸನವು ಕ್ರಿ.ಶ. ೯೬೫ರಲ್ಲಿ ಹನುಮ 
ಗೊಂಡನು ಸಿರಿವುರದ ಅಳಿವಿನ ಎಲೆನಲೂರಿನಲ್ಲಿದ್ದಾಗ 
ಒಬ್ಬ ಸೆಟ್ಟಿಯ ಮಗಳು ಪೊನ್ನಕ್ಕ ಎಂಬುವಳನ್ನೂ 
ಇಜರಿದ ವಿಷಯವನ್ನು ತಿಳಿಸುತ್ತದೆ.16 ಇರಿಯಲು 
ಕಾರಣವೇನೆಂದು ತಿಳಿದಿಲ್ಲ. ಆ ಸ್ಥಳಕ್ಕೆ ಸಮೀಪದ 
ದಂಡಿನಶಿವರದ ಹೊನ್ನಾದೇವಿಯು ಪ್ರಸಿದ್ಧ ಗ್ರಾಮ 
ದೇವತೆ... ಆ ದೇವತೆಯ ದೇವಾಲಯದಲ್ಲಿರುವ ಕ್ರಿ.ಶ. 


15 ಅದೇ, ೪೮೩ ಕ್ರಿ.ಶ. ೧೩೮೮ 

16 ಅದೇ, .. ಗುಬ್ಬಿ ೪೪, ಕ್ರಿಶ, ೯೬೫ 
17 ಗಾ ಉಂ ಸು. ೧೨೦ 

18 ಎಜ್‌. ಗೊ 


ಪಾಲರಾಯ : “ಮೂವರು ವೀರರ ಒಂದು ವೀರಗಲು', ಸಾಧನೆ, ೦೫-೨, ಏಪ್ರಿಲ್‌ ಎ 


ಸು. ೧೨೦೦ರ ಒಂದು ಶಾಸನವು, “ಶ್ರೀಮತು ಭ್ಸೃ ವ 
ನಾಯಕರು ದಂಡಿನ ಸಿರಿವುರಕ್ಕೆ ಮುತ್ತಿಗೆ ಹಾಕಲಾಗಿ 
ಹೊಂನಾದೇವಿ ಹರಸಿ ಹೇಳಲಾಗಿ ಗ್ರಾಮದ ಮುತ್ತಿಗೆ 
ತೆಗೆಸಿ ಅದು ಕಾರಣ ಲಿಂಗಪ್ರರದ ಸಿದಪನಾಯಕರು. 
ಹೊಂನಾದೇ(ವಿ)ಗೆ ಕೊಟ್ಟ” ವಿಷಯವನ್ನು ಪ್ರಸ್ತಾಪ 
ಸಿದೆ.17 ಅರಕೆರೆಯ ಶಾಸನದ ಪೊನ್ನಕ್ಕನೇ ಹೊನ್ನಾ 
ದೇವಿಯಾಗಿ ಓ[ವತ್ವಪಡೆದಿರಬಹುದೇ ಎಂಬ ಅನುಮಾನ 


ದೆ 
ನಿವಾರಣೆಗೆ ಸ್ಥಳೀಯ ಜಾನಪದ ಕಥೆಗಳು ನೆರವಾಗ 
ದ್‌. 


ಬಹುದು. ಸಾಮಾನ್ಕಳಾದ ಪೊನ್ನಕ್ಕ ಬಹುಶಃ ಶತ್ರು 
ಗಳನ್ನು ಎದುರಿಸಿ ಹತಳಾಗಿ ತನ್ನ ವೀರಕಾರ್ಯದಿಂದಲೂ 
ದೈವತ್ವ ಪಡೆದಿರಬಹುದೆಂದು ಊಹಿಸಬಹುದಾಗಿದೆ. 


ಇತ್ತೀಚೆಗೆ ಪ್ರಕಟವಾದ ತುಮಕೂರು ತಾಲೂಕಿನ 
ಹೊನ್ನುಡಿಕೆಯ ಸಮೀಪದ ಬಂಡೀಪಾಳ್ಯದ ಮೂವರು. 
ವೀರರ ಮೂರು ಹಂತದ ಶಿಲ್ಪವಿರುವ ಒಂದೇ ವೀರ 
ಗಲ್ಲಿನ ಶಾಸನದ ಮೂಲಕ ಒಬ್ಬನೇ ತಂದೆಯ ಮೂವರು. 
ಮಕ್ಕಳು ಯಾವುದೋ ಒಂದೇ ಕಾರಣಕ್ಕೆ ಒಂದೇ ಸಂದ 
ರ್ಭದಲ್ಲಿ ಹೋರಾಡಿ ಮಡಿದುದನ್ನು ತಿಳಿಯಲಾಗಿದೆ.18 
ದಾಖಲೆಗಳು ಇ. ನ್‌ ಕರ್ನಾಟಕದ 


ಜೂನ್‌ ೧೯೮೬ 


೧೬೩ 


